ಜಿ ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 238 (193) 


2.. ಸದಸ್ಯರ ಹೆಸರು : ಶ್ರೀ ವಿಜಯ್‌ ಸಿಂಗ್‌ 
| (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯುತರಾದವರು) 
3. ಉತ್ತರಿಸುವ ದಿನಾಂಕ : 22.೦9.2೦೭೦ 
4. ಉತ್ತರಿಸುವ ಸಚವರು : ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರಸಂ. ಪ್ರಶ್ನೆ ಉತ್ತರ 
ಅ. |.ಜೀದರ್‌ ಜಿಲ್ಲೆ, ಜೀದರ್‌ ಜಲ್ಲೆಯ ಈ ಕೆಳಕಂಡ ಕೈಗಾರಿಕಾ 
ನೌಬಾದ್‌, ಪ್ರದೇಶಗಳಲ್ಲ ಸ್ಥಾಪಿಸಲಾಗಿರುವ ಕೈಗಾರಿಕೆಗಳ ವಿಪರ /. ಸಂಖ್ಯೆ 
ಕೋಳಾರ(ಕೆ), ಈ ಕೆಕಂಡಂತಿದೆ:- 
ಹುಮನಾಬಾದ್‌ ಮತ್ತು | ಸ್ಥಾಪಿಸಲಾಗಿರುವ 
ಬಸವಕಲ್ಯಾಣದ 4 ಕೈಗಾರಿಕಾ ಪ್ರದೇಶದ ಹೆಸರು ' ಕೈಗಾರಿಕೆಗಳ 
ಕೈಗಾರಿಕಾ ಪ್ರದೇಶ ಸಂಖ್ಯೆ 
ಹಾಗೊ ಇತರೆ ' 1. ನ್‌ವಾದಾ 66 
ಪ್ರದೇಶಗಳಲ್ಪ 2. | ನೌಬಾದ್‌ ಆಟೋನಗರ 1ನೇ ಹಂತ 198 
ಸ್ಥಾಪಿಸಲಾಗಿರುವ 8. | ನೌಬಾದ ಆಟೋನಗರ ೭ನೇ ಹಂತ 227 
ಕೈಗಾರಿಕೆಗಳು ಎಷ್ಟು; 4. | ಕೋಳಾರ 1ನೇ ಹಂತ 298 
" 5. | ಕೋಳಾರ 2ನೇ ಹಂತ 75 
6. ಹುಮನಾಬಾದ 165 
7. | ಬಸವಕಲ್ಯಾಣ 86 
8. | ಬಸವಕಲ್ಯಾಣ ಆಟೋನಗರ 194 
ಜುಟ್ಟು 1309 
ನ 


ಇವುಗಳಲ್ಲ 

| ಚಾ್ರಯಲ್ಲರುವ ಹಾಗೂ 
ಮುಚ್ಣಲಾದ 
ಕೈಗಾರಿಕೆಗಳು ಎಷ್ಟು 
ಮುಚ್ಚಲಾದ 
ಕೈಗಾರಿಕೆಗಣರ 
ಪುನರಾರಂಭಕ್ಕೆ ಪರ್ಕಾರ 
ಕೈಗೊಂಡಿರುವ 
ಕ್ರಮಗಳೇನು? 


ಮೇಲ್ದಂಡ 


ಕೈಗಾರಿಕಾ 


ವಿವರ ಈ ಕೆಳಕಂಡಂತಿದೆ:- 


ಪ್ರದೇಶಗಳಲ್ಲ ಕಾರ್ಯ 


ನಿರ್ವಹಿಸುತ್ತಿರುವ / ಕಾರ್ಯ ನಿರ್ವಹಿಸದೇ ಇರುವ ಕಾರ್ಲಾನೆಗಳ 


ಕಾರ್ಯ .| ಕಾರ್ಯ 
| ಕಗಾರಿಕಾ | ಬಟ್ಟ ನಿರ್ವಹಿಸುತ್ತಿರುವ | ನಿರ್ವಹಿಸದೇ | 
| ಪ್ರದೇಶದ |ಕೈಗಾರಿಕೆಗಳ | ಕೈಗಾರಿಕೆಗಳ | ಇರುವ 
ji ಸಂಖ್ಯೆ ಸಂಖ್ಯೆ | ಕೈಗಾರಿಕೆಗಳ 
ಸಂಖ್ಯೆ 
1. | ನೌಬಾದ್‌ 66 [> 14 
2. | ನೌಬಾದ್‌ 198 172 -26 
ಆಟೋನಗರ 
1ನೇ ಹಂತ 
3. ನೌಬಾದ 227 190 37 
ಆಟೋನಗರ 
2ನೇ ಹಂತ 
4. | ಕೋಳಾರ' 298 190 108 
1ನೇ ಹಂತ 
5. | ಕೋಳಾರ 75 so 45 
2ನೇ ಹಂತ | 
6. | ಹುಮನಾಬಾದ |. 165 9 46 
7. | ಬಸವಕಲ್ಯಾಣ 86 48 38 
8. ಬಸವಕಲ್ಯಾಣ 194 152 42 
ಆಟೋನಗರ 
ಒಟ್ಟು 1309 ಎರಡ ಆರ6 


ಕಾರ್ಯ ನಿರ್ವಹಿಸದೇ ಇರುವ ಕಾರ್ಬಾನೆಗಳನ್ನು. 
ಪುನರಾರಂಭ ಮಾಡಲು ಸದರಿ ಕಾರ್ಬಾನೆಯ ಮಾಲೀಕರಿಗೆ 
ಕೆ.ಐ.ಎ.ಡಿ.ಜ.ಯ ನಿಯಮದಂತೆ. 34-ಅ ನೋಟೀಸನ್ನು 
ನೀಡಲಾಗುತ್ತಿದೆ. ಸದರಿಯವರಿಂದ ಉತ್ತರ ಬಾರದೇ ಇದ್ದಲ್ಲ. 
ಕೆಐ.ಎಡಿಚಯ ನಿಯಮಾವಳಯಂತೆ ನಿವೇಶನಗಳ | 
| ಹಂಚಿಕೆಯನ್ನು ರದ್ದುಪಡಿಸಿ, ಹೊಸದಾಗಿ ಕಾರ್ಯಾನೆಯನ್ನು 
ಪ್ರಾರಂಜಸಲು ಅಜ್ಜ ಸಲ್ಲಸಿರುವವರಿಗೆ ಹಂಚಿಕೆ ಮಾಡಲಾಗುವುದು.; |. 


ಸಂಖ್ಯೆ: ಸಿಐ 1ರ! ಐಎಪಿ (ಇ) 2೦2೦ (ಜಗದೀಶ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


